RT 


ಕರ್ನಾಟಕ ವಿಧಾನ ಪರಿಷತ್‌ 


ಉತರಿಸಬೇಕಾದ ದಿನಾಂಕ 


ಉತರಿಸಬೇಕಾದ ಸಚಿವರು 


ಶ್ರೀ. ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರ 
402 


15.09.2021. 


ಮಾನ್ಯ ಪಶುಸಂಗೋಪನೆ ಸಚಿವರು. 


ಕ್ರಸಂ ಪ್ರಶ್ನೆಗಳು ಉತ್ತರಗಳು 

ಅ | ರಾಜ್ಯದಲ್ಲಿ ಗೋಸಂರಕ್ಷಣೆ ಕಾಯ್ದೆ ಜಾರಿಗೆ ಬಂದ | 2021-22ನೇ ಸಾಲಿನ ` ಆಯುವ್ಯಯದಲ್ಲಿ ನೂತನ 
ಮೇಲೆ ಎಷ್ಟು ಕಡೆ ಗೋಶಾಲೆಗಳನ್ನು ಸರ್ಕಾರದ | ಯೋಜನೆ ಅಡಿಯಲ್ಲಿ ಪ್ರಕತಿ ಜಿಲ್ಲೆಗೆ |ಒಂದು 
ವತಿಯಿಂದ ತೆರೆಯಲಾಗಿದೆ; (ಪೂರ್ಣ ವಿವರ ಗೋಶಾಲೆಯನ್ನು ಪ್ರಾರಂಭಿಸಲು ಘೋಷಿಸಲಾಗಿದ್ದು 
! ವೀಡುವುದು) ಗೋಶಾಲೆಗೆ ಅವಶ್ಯಕವಿರುವ ಜಾಗವನ್ನು ' ಗುರುತಿಸುವ 


ಮತ್ತು ಇಲಾಖೆಯವಶಕ್ಕೆ ಪಡೆಯುವ ಪಕ್ತಿಯೆ ಜಾರಿಯಲ್ಲಿ 


ಇರುತ್ತದೆ. 


ಈಗಾಗಲೇ ॥ ಜಿಲ್ಲೆಗಳಲ್ಲಿ ಜಾಗ ಗುರುತಿಸಲಾಗಿದ್ದು. | 


ಗೋಶಾಲೆ ಪ್ರಾರಂಭಿಸುವ ಪ್ರಕ್ರಿಯೆ ಜಾರಿಯಲ್ಲಿ ಇರು 


ಆ | ಇದುವರೆವಿಗೂ ಗೋಶಾಲೆ ನಿರ್ಮಾಣಕಿ ಖರ್ಚು | ಪ್ರಠಿ ಜಿಲ್ಲೆಗೆ ಒಂದರಂತೆ ಗೋಶಾಲೆ ತೆರೆಯುವ ಸಂಬಂಧ 
- T™ - 
ಮಾಡಲಾಗಿರುವ ಮೊತ್ತವೆಷ್ಟು (ಪ್ರತ್ಯೇಕವಾಗಿ ಸರ್ಕಾರದಿಂದ ರೂ.750.00 ಲಕ್ಷಗಳನ್ನು 
ವಿವರ ನೀಡುವುದು) ಬಿಡುಗಡೆಗೊಳಿಸಲಾಗಿದ್ದು,  ಆಯುಕ್ತಾಲಯದಿಂದ | ಪ್ರಿ 
ಜಿಲ್ಲೆಗೆ ಒಂದು ಸರ್ಕಾರಿ ಗೋಶಾಲೆ ತೆರೆಯಲು ಪ್ರಶಿ|ಜಿಲ್ಲೆಗೆ 
ಮೊದಲನೇ ಕಂತಾಗಿ ₹24.00 ಲಕ್ಷದಂತೆ 30 ಜಿಲ್ಲೆಗೆ ಒಟ್ಟು 
₹720.00 ಲಕ್ಷಗಳನ್ನು ಬಿಡುಗಡೆಗೊಳಸಲಾಗಿದೆ. 
ಇ | ಗೋಶಾಲೆಗಳಲ್ಲಿ ಅನುಸರಿಸುತ್ತಿರುವ | ವಿವರವನ್ನು ಅನುಬಂಧದಲ್ಲಿ ನೀಡಲಾಗಿದೆ. | 
ಮಾನದಂಡಗಳೇನು; (ವಿವರ ನೀಡುವುದು) 
ಈ ಗೋಶಾಲೆಗಳಲ್ಲಿ ಮೂಲಭೂತ | ಪ್ರತಿ ಜಿಲ್ಲೆಗೆ ಒಂದು ಗೋಶಾಲೆಯಲ್ಲಿ- ಮೂಲಭೂತ | 


ಸದರಿ 
ದಾ 


ಸೌಕರ್ಯಗಳನ್ನು ಒದಗಿಸಲಾಗಿದೆಯೇಇ 


ಸೌಕರ್ಯ ಮತ್ತು ಇನ್ನಿತರ ಕಾರ್ಯಗಳಿಗಾಗಿ ರೂ.245 
ಲಕ್ಷ ಅನುದಾನವನ್ನು ಪ್ರತಿ ಜಿಲ್ಲೆಗೆ ಬಿಡುಗಡೆ ಮಾಡಲಾಗಿದೆ. 


ಗೋಶಾಲೆಗಳಿಗಾಗಿ ಸ್ಥಳ ಆಯ್ಕೆ ಮುಗಿದ ಮೇಲೆ 
ನಿರ್ಮಾಣ ಕಾರ್ಯ ಕೈಗೋಳ್ಸಲಾಗುವುದು. 


ಕಟ್ಟಡ 


ಪಸಂಮೀ ಇ-225 ಸಲೆವಿ 2021 


ಮ್ಹೂಸ) ವಿಧಾನ ಪಂಚತೆ 'ಸದಸ್ಫರಾದ ಈ. ಪಮಂತಟ್ಟೆಸೌದ (ರಿಷ ಕರ ಪೇತ್ರ) ಕುವರ 
- ಹ್‌ ಗುರುತಿಲ್ಲದ ಪಕ್ನೆ ಸಂಖ್ಯೆ. ಹ೦ಪಿ ಕ್‌ ಿಸುಬಿಂಧ | 


0 ~ 


~"  AHF/ 65/AHP/2021- PE Animal Husbandry Fisheries sec 


ಸರ್ಕಾರದ ಆಜೇಶ ಸಂಖ್ಯೆ'ಇ-ಪಸಂಮೀ 65 ಪಪಾಯೋ 2021 ದಿನಾಂಕ:11.08.2021 ಕ್ಕ ಅನುಬಂಧ 


ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಗೋಶಾಲೆಗಳನ್ನು ಸ್ಥಾಪಿಸುವ ಸಂಬಂಧ ಮಾರ್ಗಸೂಚಿಗಳು. 


1. ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಕನಿಷ್ಠ ಒಂದು ಗೋಶಾಲೆಯನ್ನು ಸ್ಥಾಪಿಸುವುದು ಜಿಲ್ಲೆಗಳ 
ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿನ ಜಿಲ್ಲಾ ಮಟ್ಟದ ಎಸ್‌.ಪಿ.ಸಿ.ಎ ಜವಾಬ್ದಾರಿಯಾಗಿರುತ್ತದೆ. 
ಗೋಶಾಲೆಗಳನ್ನು 2ನೇ "ಆಕ್ಟೋಬರ್‌ 2021 ರೊಳಗಾಗಿ ಸ್ಥಾಪಿಸುವುದು. ಈ ಉದ್ದೇಶಕ್ಕಾಗಿ 
ಮೊದಲನೆ ಹಾಗೂ ಎರಡನೇ ಕಂತಿನ ಅನುದಾನ ಸೇರಿದಂತೆ ಪ್ರತಿ ಜಿಲ್ಲೆಗೆ ರೂ.24.00 ಲಕ್ಷಗಳನ್ನು 
ಜಿಲ್ಲೆಗಳ ಜಿಲ್ಲಾಧಿಕಾರಿಯವರಿಗೆ -ಬಿಡುಗಡೆಗೊಳಿಸಲಾಗುವುದು. ಹೆಚ್ಚುವರಿ ಅನುದಾನದ 
ಅವಶ್ಯಕತೆಯಿದ್ದಲ್ಲಿ ಆಯಾ ಜಿಲ್ಲೆಯ ಎಸ್‌.ಪಿಸಿ.ಎ.ಯು ಈ ಸಂಬಂಧ ಠರಾವು ಪಾಸುಮಾಡಿ 
ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಇವರಿಗೆ ಪ್ರಸ್ತಾವನೆ ಸಲ್ಲಿಸಿದಲ್ಲಿ, 
ಹೆಚ್ಚಿನ ಅನುದಾನವನ್ನು ಜಿಲ್ಲೆಗಳಿಗೆ ಒದಗಿಸಲಾಗುವುದು. 

2. ಗೋಶಾಲೆಗಳನ್ನು ಸ್ಥಾಪಿಸುವಾಗ ಬಂಡವಾಳ ವೆಚ್ಚ ಒಳಗೊಂಡಿರುವುದರಿಂದ, ಜಿಲ್ಲಾಧಿಕಾರಿಗಳು 

ಪ್ರಸ್ತುತ ಜಾರಿಯಲ್ಲಿರುವ ಇತರೆ ಯೋಜನೆಗಳಾದ 'ಬಯೋಫೆನ್ನಿಂಗ್‌ ನಿರ್ಮಾಣ, ದನದ ಕೊಟ್ಟಿಗೆ, 

Ck ಹೊಂಡ, ಮೇವು ತರಳ ಚತಾಣ ಗನ i ಗ ಜಿಲ್ಲಾ 


ಹೊದೆಗಳೂ ಸೇರಿದಂತೆ ಮೇವನ್ನು ನಿರಂತರವಾಗಿ ಬೆಳೆಯುವಂತೆ ಟು ತಿರ ಒಂದುವೇಳೆ. 
ಯೋಜಣೆಗಳನ್ನು ಒಮ್ಮುಖಗೊಳಿಸುವುದರ ಮೂಲಕ ಬಂಡವಾಳ ವೆಚ್ಚವನ್ನು ಭರಿಸಲು 
ಲ್ಲಿ, ಅಂತಹ ವೆಚ್ಚವನ್ನು ಪ್ರಾರಂಭಿಕ ಕಂತಿನ ಮೊತ್ತ ರೂ.2400 ಲಕ್ಷಗಳಲ್ಲಿ 


ಸಾಧ್ಯವಾಗದಿದ್ದ. 


0 


3. ಹೊಸ ಗೋಶಾಲೆಯನ್ನು ಸ್ಯಾಪಿಸುವುದು ಅಥವಾ ಜಿಲ್ಲೆಗಳಲ್ಲಿ ಯಾವುದೇ ಖಾಸಗಿ ಟ್ರಸ್ಟಗಳಿಂದ 
ನಡೆಯುತ್ತಿರುವ ಮತ್ತು ಪ್ರ ಪಸುತ ಅಸ್ತಿತ್ವದಲ್ಲಿರುವ ಯಾವುದೇ 7 ಗೋಶಾಲೆಗಳನ್ನು ವಿಸ್ತರಿಸುವ ಅಥವಾ 


ಪ್ರೋತ್ಲಾಹಿಸುವ ಬಗ್ಗೆ ತೀರ್ಮಾನವನ್ನು ಎಸ್‌.ಪಿ.ಸಿ.ಎ ತೆಗೆದುಕೊಳ್ಳಬಹುದು. ಹೊಸ 


| I 
ಗೋಶಾಲೆಯನ್ನು ಎಸ್‌.ಪಿ.ಸಿ.ಎ ವತಿಯಿಂದ ಸ್ಥಾಪ ಮಾಡಲು ಮೊದಲ ಆಧ್ಯತೆಯನ್ನು | 
ನೀಡುವುದು. ಅಸರನಪದ ಸಂದರ್ಭದಲ್ಲಿ” ಅಸ್ತಿತ್ವದಲ್ಲಿರುವ ಗೋಶಾಲೆಯನ್ನು : 
ವಿಸರಿಸಬಹುದೆಂದು ಎಸ್‌.ಪಿ.ಸಿ.ಎ ಗೆ ಅನಿಸಿದಲ್ಲಿ, ಆಗ ಎಸ್‌.ಪಿ.ಸಿ.ಎ.ಯು ಸೂಕ್ತ ಕಾರಣಗಳನ್ನು 


ನಮೂದಿಸತಕ್ಕದ್ದು ಹಾಗೂ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ತದ' ಮಾದರಿಯಲ್ಲಿ | 
ಮುಂದುವರೆಯತಕ್ಕದ್ದ 
4. ಹೊಸ ಗೋಶಾಲೆಯನ್ನಾದರೂ ಸ್ಥಾಪಿಸಲಿ ಅಥವಾ ಅಸ್ತಿತ್ವದಲ್ಲಿರುವ ಗೋಶಾಲೆಯನಾ ್ಸಿದರೂ | 
ವಿಸರಿಸಲಿ, ಜಿಲ್ಲೆಯಲ್ಲಿನ ಒಟ್ಟು ಜಾನುವಾರುಗಳ ಸಂಖ್ಯೆಯಲ್ಲಿ ಕನಿಷ್ಠ ಪಕ್ಷ ಶೇ.0.75 ರಷ್ಟು 
ಜಾನುವಾರುಗಳಿಗಾದರೂ ಸದರಿ ಗೋಶಾಲೆಗಳಲ್ಲಿ ಸ್ಥಳಾವಕಾಶದ ಲಭ್ಯತೆಯಿಡೆಯೇ ಎಂಬುದರ ಬಗ್ಗೆ 
ಖಚಿತಪಡಿಸಿಕೊಳ್ಳತಕ್ಕದ್ದು, ಈ ಪ್ರಕಾರವಾಗಿ ಎಸ್‌.ಪಿ.ಸಿ.ಎ.ಯು ಗೋಶಾಲೆಯ ಗಾತ್ರದ ಬಗ್ಗೆ 
ಯೋಜನೆಯನ್ನು 'ರೂಪಿಸತಕ್ಕದ್ದು | 
5, ಎಸ್‌.ಪಿ.ಸಿ.ಎ.ಯು ಸ್ವಯಂಸೇವಕರ ಸಹಾಯದಿಂದ ಗೋಶಾಲೆಗಳನ್ನು ನಡೆಸುವುದು. ಒಂದುವೇಳೆ, | 
ಸ್ಥಯಂ ಸೇವಕರು ನಿರಂತರವಾಗಿ ಲಭ್ಯವಿರದಿದ್ದ ಸಂದರ್ಭಗಳಲ್ಲಿ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿನ | 


ಎಸ್‌.ಪಿ .ಸಿ.ಎ. ಸಭೆಯಲ್ಲಿ ಅನುಮೋದಿಸಿರುವಂತೆ ಸ್‌.ಪಿ.ಸಿ.ಎ.ಯು ಹೊರಗುತ್ತಿಗೆ ರದ | 
ಮೇರೆಗೆ ಮಾನವ ಸಂಪನ್ಮೂಲ ಸೇವೆಯನ್ನು Le ಘ [ 


10. 


ಅಥವಾ ಕೆ.ಎಂ.ಎಫ್‌ ನ ಮೂಲಕ ಅಥವಾ 
ಉತ್ಪತ್ತಿಯಾಗುವ ಉತ್ಪನ್ನಗಳನ್ನು ಬಳಸಿಕೊಂಡು 
ಲ ನ 


ಬರಿ 
ಗೋಶಾಲೆಗಳಿಂದ ಉತ್ಪತ್ತಿಯಾಗುವ ಉಪ ಉತ್ಪನ್ನಗಳನ್ನು ಖಾದಿ ಗ್ರಾಮೋಡದ್ಯೋಗದ ಮೂಲಕೆ 


ಮ 


KY 
ಮಾಡುವುದರ ಮೂಲಕ ಗೋಶಾಲೆಗಳ ಸ ಸ್ಲಿರತೆಗಾಗಿ ಸಂಪನ್ಮೂಲಗಳ ಕೋಢೀಕರೇ: 
ಮಾಡಲು ವಸ್‌.ಪಿ.ಸಿ.ಎ.ಯು ಕ್ರಮವಹಸತ ಡು. ಗೋಶಾಲೆಗಳ ಸುಸಿರತೆನಿರ್ವಹಣೆಗಾಗ ಇ 


ಬೆಳೆಯುವುದು ಮತ್ತು ಉಪ-ಉತ್ತನ್ನಗಳನ್ನು ಮಾರಾಟ ಮಾಡು ಸದು 

ಕ್ರಮಗಳನ್ನು ಎಸ್‌.ಪಿ.ಸಿ.ಎ. ಯು ತೆಗೆದುಕೊಳ್ಳತಕ್ಕದ್ದು. 

ಒಂದುವೇಳೆ ಯಾವುದೇ ಸಾರ್ವಜನಿಕರು ಸ್ಪಪೇರಣೆಯಿಂದ ಜಾನುವಾರುಗಳನ್ನು ಅವರುಗಳ 
ಜಮೀನು ಅಥವಾ ಮನೆಗಳಲ್ಲಿ ನೋಡಿಕೊಳ್ಳಲು ಮುಂದೆ ಬಂದರೆ, ಅಂತಹವರ ಸದುಡ್ನೇಶವನ್ನು 
ಗುರುತಿಸಿ ಖಚಿತಪಡಿಸಿಕೊಂಡ ಪಂತರ ಎಸ್‌.ಪಿ.ಸಿ.ಎ. ಯು ಇದಕ್ಕೆ ಅವಕಾಶ ನೀಡಬಹುದು. 
ಗೋಶಾಲೆಗಳಲ್ಲಿ ಸಿಸಿಟಿವಿ ಸೌಲ ನೃವನ್ನು ಕಲ್ಪಿಸಿರುವುದರ ಬಗ್ಗೆ ಹಾಗೂ 2ನೇ ಅಕ್ಲೋಬರ್‌ 202! 
ರಿಂದ ಇಲಾಖೆ ವತಿಯಿಂದ ಪ್ರಸಾರವಾಗುವ ವೆಬ್‌ಲಿಂಕ್‌ ನಲ್ಲಿ ಗೋಶಾಲೆಗಳ ಬಗ್ಗೆ : ದೈನಂದಿನ 
ವರದಿ ಮತ್ತು" ಕನಿಷ್ಠಪ ಚಿತ್ರಗಳನ್ನಾದರೂ ನೇರವಾಗಿ ಅಪ್ಲೋಡ್‌ ಮಾಡಿರುವುದರ 


'ನಿಷ್ಠಪಕ್ಷ 
ಕುರಿತು .ಎಸ್‌.ಪಿ.ಸಿ.ಎ.ಯು ಖಚಿತಪಡಿಸಿಕೊಳ್ಳತಕ್ಕದ್ದು. 
ಪ್ರಾಣಿ ಕಲ್ಮಾಣ ಮಂಡಳಿಯು ಪ್ರಸಕ್ತ ವರ್ಷವೂ ಸೇರಿದಂತೆ ಪ್ರತಿ ವರ್ಷ ಗೋಶಾಲೆಗಳ 
ಶ್ರೇಣಿಗಳನ್ನು ನೀಡುವುದು ಮತ್ತು ಉತ್ತಮ ಶ್ರೇಣಿಯನ್ನು ಹೊಂದಿರುವ ಗೋಶಾಲೆ 
ಗುರುತಿಸುವುದು ಮತ್ತು ಮೆಚ್ಚುಗೆ ಪುರಸ್ಕಾರವನ್ನು ಪ್ರಾಣಿ ಕಲ್ಯಾಣ ಮಂಡಳಿಯ ವೆ 
ನೀಡುವುದು. 
ಸರ್ಕಾರದ ವಶಿಯಿಂದ ಅಥವಾ ಪ್ರತಿಷ್ಟಿತ ಟಸ್ಟ್‌ ಗಳ ವತಿಯಿಂದ ನಡೆಸಲಾಗುವ ಗೋಶಾಲೆ; 


ಸಾಮವಾರುಗಳೆ ನಿರ್ವಹಣಾ ವೆಚ್ಚ ಪ್ರತಿ ಜಾನುವಾರಿಗೆ ಪತಿ ದಿನಕ್ಕೆ ರೂ730 ಗಳನ್ನು ನಿಗದಿ 
ಫಡಿಸಲಾಗಿರುತದೆ. ಒಂದು ವೇಳೆ ಟಸ್‌ ಆಗಿದ್ದಲ್ಲಿ, ಸದರಿ ಟಸ್ತ್‌ ಕಳೆದ 05 ವರ್ಷಗಳಿಂದ ಕನಿಷ್ಟ 100 


x 


Kuo 
ಜಾನುವಾರುಗಳನು, ಹೊಂದಿರುವ ಗೋಶಾಲೆಯನ್ನು ನಡೆಸುತ್ತಿರಬೇಕು. 


1 | \ AV 
| AU (8 


\ 


(ಜಿಸಿನ್‌. ಪ್ರವೀಣ್‌) 
ಸರ್ಕಾರದ ನ ಕಾರ್ಯದರ್ಶಿ. 
ಪಶುಸರಿಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ. 
AF (ಪಶುಸಂಗೋಪನೆ) 


